ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎ೦ಟನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾ೦ಕ ೦೨ನೇ ಜುಲೈ, ೨೦15 
(ಸಮಯ: ಬೆಳಗ್ಗೆ 10.30 ಗೆಂಟಿಗೆ) 


1 ವರದಿಯನ್ನೊಪ್ಟಿಸುವುದು 


ಶ್ರೀ ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು. 
ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿ) ಅವರು 2೦15ನೇ 
ಸಾಅನ ಸಮಿತಿಯ ಎರಡನೇ ವರದಿಯನ್ನು ಒಪ್ಪಿಸುವುದು. 


2. ವಿತ್ತೀಯ ಕಾರ್ಯಕಲಾಪಗಳು 


2೦15-16ನೇ ಸಾಅನ ಈ ಕೆಳಕ೦ಡ ಅನುದಾನ ಬೇಡಿಕೆಗಳ ಮೇಲೆ ಮುಂದುವರೆದ 
ಚರ್ಚೆ ಮತ್ತು ಸರ್ಕಾರದ ಉತ್ತರ; 


ಬೇಡಿಕೆ ಸಂಖ್ಯೆ ಬೇಡಿಕೆಗಳ ಹೆಸರು 
೦7 ಗ್ರಾಮೀಣಾಭ ವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
೦1 ಕೃಷಿ ಮತ್ತು ತೋಟಗಾರಿಕೆ 
3. ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಕ ನಾಲ್ಕನೇ ಪಟ್ಟ 
ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ನಾಲ್ಕನೇ ಪಟ್ಟ 


4. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಹೆಚ್‌.ಎಸ್‌. ಶಿವಶ೦ಕರ್‌ ಅವರು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಹಾಗೂ 
ವಿಶ್ವವಿದ್ಯಾಲಯದ ವ್ಯಾಪ್ತಿಗೊಳಪಡುವ ಕಾಲೇಜುಗಳಲ್ಲಿ ಅಧ್ಯಾಪಕರು ಮತ್ತು 
ಸಿಬ್ಬಂದಿಗಳನ್ನು ನೇಮಿಸುವ ಹಾಗೂ ಅನುದಾನ ನೀಡುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ 
ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಅವರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಲ್ಲೆಯ 
ವ್ಯಾಪ್ತಿಯಲ್ಲ 3೦ಸಾವಿರ ಹೆಕ್ಟೇರ್‌ ಪ್ರದೇಶದಲ್ಲಿ ಮಾವು, ಗೇರು ಇತ್ಯಾದಿ ತೋಟಗಾರಿಕಾ 
ಗಿಡಗಳು ತೀವ್ರ ಮಳೆ ಅಭಾವದಿಂದ ಹಾನಿಗೊಳಗಾಗಿರುವುದರಿ೦ದ ಉಂಬಾಗಿರುವ ನಷ್ಟಕ್ಕೆ 
ಪರಿಹಾರ ನೀಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 

ಮ.ತಿ.ನೋ.. 


3. ಕ್ರೀ ಎನ್‌. ಚಲುವರಾಯಸ್ವಾಮಿ ಅವರು ಮಂಡ್ಯ ಡಿ.ಸಿ.ಸಿ. ಬ್ಯಾಂಕಿನ ತತ್ಪೂರ್ವ 
ಅಧ್ಯಕ್ಷರು ಕಾನೂನುಖಾಹಿರವಾಗಿ ಆಯ್ಕೆಯಾಗಿರುವುದನ್ನು ರದ್ದುಪಡಿಸಬೇಕೆಂದು ಹಾಗೂ 
ಈ ಚುನಾವಣಾ ಪ್ರಕ್ರಿಯೆಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮಕೈಗೊಳ್ಳುವ ಬಗ್ಗೆ 
ಮಾನ್ಯ ಸಹಕಾರ ಮತ್ತು ಸಕ್ಕರೆ ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಕೆ.ಜಿ.ಬೋಪಯ್ಯ ಅವರು ಕೊಡಗು ಜಲ್ಲೆಯ ವಿರಾಜಪೇಟಿ ಹಾಗೂ ಮಡಿಕೇರಿ 
ತಾಲ್ಲೂಕಿನ ಮಡಿಕೇರಿ-ಮೈಸೂರು, ಬೆ೦ಗಳೂರು-ಗೋಣಿಕೊಪ್ಪ-ಮೈಸೂರು ಹಾಗೂ 
ಬೆ೦ಗಳೂರು-ಕುಶಾಲನಗರ-ಚಿತ್ರದುರ್ಗ ಮಾರ್ಗಗಳಲ್ಲಿ ಪನ: ಸಾರಿಗೆ ಸೇವೆಯನ್ನು 
ಪ್ರಾರಂಭಿಸುವ ಬಗ್ಗೆ ಮಾನ್ಯ ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


೮.ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹೊಳೆನರಸೀಪುರ ಪಟ್ಟಣದಲ್ಲರುವ ಸರ್ಕಾರಿ ಕಾನೂನು 
ಕಾಲೇಜನಲ್ಲ 3 ಮತ್ತು 5ನೇ ವರ್ಷದ ಕಾನೂನು ಪದವಿ ಪ್ರಾರಂಭಿಸಲು ಅನುಮತಿ 
ದೊರಕಿಸಿ ಕೊಡುವ ಬಗ್ಗೆ ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು 
ಪಶುಸಂಗೋಪನೆ ಹಾಗೂ ಮುಜರಾಲು ಸಚಿವರ ಗಮನ ಸೆಳೆಯುವುದು. 


6.ಶ್ರೀ ಕೆ.ಅ.ಪ್ರಸನ್ನಕುಮಾರ್‌ ಅವರು ಶಿವಮೊಗ್ಗ ನಗರದ ರೈಲ್ವೆ ನಿಲ್ದಾಣದಲ್ಲಿ ಸಮರ್ಪಕ 
ಪ್ಲಾಟ್‌ ಫಾರಂ ಇಲ್ಲದಿರುವುದು ಹಾಗೂ ಶಿವಮೊಗ್ಗ-ಬೆಂಗಳೂರು ನಡುವೆ ಸಂಚರಿಸುವ 
ರೈಅನಲ್ಲ ಸ್ವಚ್ಚತೆ ಇಲ್ಲದಿರುವುದರಿಂದ ಸಾರ್ವಜನಿಕರಿಗೆ ಉ೦ಟಾಗಿರುವ ತೊಂದರೆಯ ಬಗ್ಗೆ 
ಮಾನ್ಯ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಹಾಗೂ ವಾರ್ತಾ ಮತ್ತು ಹಜ್‌ ಸಚಿವರ 
ಗಮನ ಸೆಳೆಯುವುದು. 


7. ಶ್ರೀಮತಿ ಶಶಿಕಲಾ ಅಣ್ಣಾಸಾಹೇಬ್‌ ಜೋಲ್ಲೆ ಅವರು ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆ. ಪವ್ಯಾಪ್ಟಿಯಲ್ಲ ರಾಜ್ಯವಲಯ ಹಾಗೂ ಆರ್‌.ಸಿ.ಹೆಚ್‌. 
ಯೋಜನೆಯಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ 
ಶುಶ್ರೂಷಕಿಯರ ಸೇವೆಯನ್ನು ಖಾಯಂಗೊಳಸಿ ವೇತನವನ್ನು ಪರಿಷ್ಠರಿಸುವ ಬಗ್ಗೆ 
ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


8. ಶ್ರೀಯುತರುಗಳಾದ ಎಂ. ರಾಜಣ್ಣ, ಕೆ.ಎಸ್‌.ಮ೦ಜುನಾಥಗೌಡ, ನಾರಾಯಣಗೌಡ, 
ಪಿಳ್ಳಮುನಿಶಾಮಪ್ಪ ಮತ್ತು ಸಿ.ಎನ್‌. ಬಾಲಕೃಷ್ಣ ಇವರುಗಳು ರಾಜ್ಯದ ಪಶುವೈದ್ಯಕೀಯ 
ಆಸ್ಪತ್ರೆಗಳಲ್ಲಿ ರೈತರ ರಾಸುಗಳಗೆ ನೀಡುತ್ತಿದ್ದ ಕೃತಕ ಗರ್ಭಧಾರಣೆಯ ಚಿಕಿತ್ಸೆಗೆ ಈ ಹಿಂದೆ 
ನಿಗದಿಪಡಿಸಿದ್ದ ದರವನ್ನು ಮುಂದುವರಿಸುವ ಖಗ್ಗೆ ಮಾನ್ಯ ಕಾನೂನು, ಸಂಸದೀಯ 
ವ್ಯವಹಾರಗಳು ಮತ್ತು ಪಶುಸಂಗೋಪನೆ ಹಾಗೂ ಮುಜರಾಲು ಸಚಿವರ ಗಮನ 
ಸೆಳೆಯುವುದು. 

೨. ಶ್ರೀ ಜೆ.ಟ. ಪಾಟೀಲ್‌ ಅವರು ದೆಹಅಯ ಅಕ್ಷರಧಾಮ ಮಾದರಿಯಲ್ಲ ಕೂಡಲಸ೦ಗಮ 
ಹಾಗೂ ಚಿಕ್ಕಸ೦ಗಮವನ್ನು ಅಭವೃಧ್ಧಿಪಡಿಸುವಲ್ಲ ಆಗುತ್ತಿರುವ ವಿಕಂಬದ ಬಗ್ಗೆ ಮಾನ್ಯ 
ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


1೦.ಶ್ರೀ ಮಾಅಕಯ್ಯ ವೆಂಕಯ್ಯ ಗುತ್ತೇದಾರ್‌ ಅವರು ಕಲಬುರಗಿ ಜಲ್ಲೆಯ ಅಫಜಲಪೂರ 
ತಾಲ್ಲೂಕಿನಲ್ಲರುವ ರೈತರ ಜಮೀನುಗಳಲ್ಲನ ಪಂಪ್‌ಸೆಟ್‌ಗಳಗೆ ಅಗತ್ಯ ವಿದ್ಯುತ್‌ 
ಪೂರೈಕೆಗಾಗಿ ಡಿಗ್ರಿ ಕ್ರಾಸ್‌ ಮತ್ತು ಸಾಗನೂರು ಬಳ 1೦೦ ಕೆ.ವಿ. ವಿದ್ಯುತ್‌ 
ಉಪಕೇಂದ್ರಗಳನ್ನು ಸ್ಥಾಪಿಸುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 

1. ಶ್ರೀ ಗುರು ಪಾಟೀಲ್‌ ಶಿರವಾಳ ಅವರು ಯಾದಗಿರಿ ಜಲ್ಲೆಯ ಸುರಪುರ ತಾಲ್ಲೂಕಿನ 
ಕೆ೦ಭಾವಿ ಪಟ್ಟಣವನ್ನು ತಾಲ್ಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


12.ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು ಚನ್ನರಾಯಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಿರೀಸಾವೆ 
ದಾಖಲೆ. ಗ್ರಾಮದ ದಾಸನ ಕೆರೆಯ ಅರ್ಥಕ್ಕಿ೦ತ ಹೆಚ್ಚು ಭಾಗವನ್ನು ಒತ್ತುವರಿ 
ಮಾಡಿಕೊಂಡಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


೮. ಅರ್ಧ ಗಂಟೆ ಕಾಲಾವಧಿ ಚರ್ಚೆ 


1. ಶ್ರೀ ಎಸ್‌.ಟ. ಸೋಮಶೇಖರ್‌ ಅವರು “ತಿಪ್ಪಗೊ೦ಡನಹಳ್ಳಿ ಜಲಾಶಯದ 
ಸುತ್ತಮುತ್ತಅರುವ ನಿರ್ಬಂಧಿತ ವಲಯದ” ಬಗ್ಗೆ ದಿನಾ೦ಕ: ೨೨.೦6.೨೦15ರ 
ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ ಒಂದನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 15(64ಕ್ಕೆ 
ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಥ ಗಂಟಿ ಕಾಲ ಚರ್ಚಿಸುವುದು. 


2. ಶ್ರೀ ಎಂ.ಕೃಷ್ಣಾರೆಡ್ಡಿ ಅವರು “ಅಕ್ರಮವಾಗಿ ಬಡಾವಣೆ ನಿರ್ಮಿಸುವ” ಬಗ್ಗೆ ದಿನಾ೦ಕ: 
2೨.೦6.೭೦15ರ ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳ ಒಂದನೇ ಪಟ್ಟಯಲ್ಲನ ಪ್ರಶ್ನೆ 
ಸಂಖ್ಯೆ: ೮೨೦(ರರಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಥ ಗಂಟಿ ಕಾಲ 
ಚರ್ಚಿಸುವುದು. 


6. ಖಾಸಗಿ ದಸ್ಯರ ಕಾರ್ಯಕಲಾಪಗಳು 


ಖಾಸಗಿ ಸದಸ್ಯರ ನಿರ್ಣಯ 
ಶ್ರೀ ಎಂ.ಟ.ಕೃಷ್ಣಪ್ಪ ಅವರು ಕೆಳಕಂಡ ನಿರ್ಣಯವನ್ನು ಮಂಡಿಸುವುದು; 


“ಕಾನೂನು ಮತ್ತು ನಿಯಮಗಳನ್ನು ರಚಿಸುವಲ್ಲ ಸರ್ಕಾರಕ್ಕೆ ನೆರವಾಗುವ 
ದೃಷ್ಟಿಯಂದ ವಿವಿಧ ವಲಯದಲ್ಲಿ ಅನುಭವ ಹಾಗೂ ವಿಶೇಷ ಜ್ಞಾನ ಹೊಂದಿರುವ 

ದಸ್ಯರನ್ನು ನಾಮನಿರ್ದೇಶನ "ಮಾಡುವುದರ ಮೂಲಕ 1೨೦7ರಲ್ಲ ಕರ್ನಾಟಕ 
ಬಧಾಲತರಿ ಸತ್ತನು ಸ್ಥಾಪಿಸಲಾಗಿರುತ್ತದೆ. ಸ್ವಾತಂತ್ರ್ಯ ನಂತರದ ದಿನಗಳಲ್ಲ ಸ್ಥಳೀಯ 
ಸ೦ಸ್ಥೆಗಳ೦ದ, ಜೀ ಕ್ಷೇತ್ರಗಳಂದ, ಶಿಕ್ಷಕರ ಕ್ಷೇತ್ರದಿಂದ ಮತ್ತು ವಿಧಾನಸಭೆಯ 
ಸದಸ್ಯರಿಂದ ಹಾಗೂ ಘನತವೆತ್ತ ರಾಜ್ಯಪಾಲರಿಂದ ನಾಮನಿರ್ದೇಶನ ಮಾಡಿದ 

ದಸ್ಯರುಗಳು ವಿಧಾನಪರಿಷತ್ತಿಗೆ ವಿಜ್ಞಾನಿಗಳು, ನ್ಯಾಯವಾದಿಗಳು. ಪತ್ರಕರ್ತರು, 
ತ ಹೋರಾಟಗಾರರು, ಕೃಷಿಕರು, ಸಾಹಿತಿಗಳು ಮತ್ತು ಶಿಕ್ಷಣ ತಜ್ಞರುಗಳು 
ಆಯ್ಕೆಗೊ೦ಡು ಸರ್ಕಾರಕ್ಕೆ ಕಾನೂನು ಮಾಡುವುದರ ವಿಷಯದಲ್ಲಿ ವಿಶೇಷವಾದ ಮತ್ತು 
ನ್ಯಾಯಿಕ ಹಾಗೂ ನಿಖರ ಸಲಹೆ ಸೂಚನೆಗಳನ್ನು ನೀಡುವ ದೃಷ್ಟಿಯಿಂದ ರಾಜ್ಯದ 
ಮೇಲ್ಕನೆಯನ್ನು ಪ್ರತಿಷ್ಠಾಪಿಸಲಾಗಿರುತ್ತದೆ. ಆದರೆ, ಇತ್ತೀಚಿನ ದಿನಗಳಲ್ಲ ಪ್ರಸ್ತಾಪಿಸಿದ 
ವಿಭಾಗದಲ್ಲ ಪರಿಣತಿ ಹೊಂದಿರುವ ಅನುಭವಸ್ಥರನ್ನು ವಿಧಾನಪರಿಷತ್ತಿಗೆ 
ನಾಮನಿರ್ದೇಶನ ಮಾಡುವ ಪದ್ಧತಿಯನ್ನು ಅನುಸರಿಸದೆ ರಾಜಕೀಯ ಒತ್ತಡದಿಂದ 
ಮತ್ತು ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ ವ್ಯಕ್ತಿಗಳಗೆ 


ಪು.ತಿ.ನೋ 


ವಿಧಾನಪರಿಷತ್ತಿಗೆ ನಾಮನಿರ್ದೇಶನ ಮಾಡುತ್ತಿರುವುದರಿ೦ದ ವಿಧಾನಪರಿಷತ್ತಿಗೆ 
ಕುಂದುಂಬಾಗುತ್ತಿದೆ. ಅಲ್ಲದೆ ವಿಧಾನಪರಿಷತ್ತು ಸಹ ವಿಧಾನಸಭೆಯ ಪರ್ಯಾಯ 
ವೇದಿಕೆಯಾಗಿರುತ್ತದೆ. “ದೇಶದ ಬಹು ರಾಜ್ಯಗಳಲ್ಲ ಇಲ್ಲದ ವಿಧಾನಪರಿಷತ್ತು 
ರಾಜ್ಯದಲ್ಲಿಯೂ ಸಹ ಇರುವುದು ಅವಶ್ಯಕವೆನಿಸುವುದಿಲ್ಲ. ಆದಕಾರಣ ನಮ್ಮ 
ರಾಜ್ಯದಲ್ಲರುವ ವಿಧಾನಪರಿಷತ್ತಿನ ವಿಸರ್ಜನೆ” ಕುರಿತು ಈ ಸದನವು ನಿರ್ಣಯಿಸುತ್ತದೆ. 


ಎಂ.ಗುರುರಾಜ 
ಕಾರ್ಯದರ್ಶಿ 


| ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(http://kla.kar.nic.in/assembly/lob/lob.htm) 


